ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ರಾಜ್ಯ ಸರ್ಕಾರ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಕುರಿತು 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
1444 (1698) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎಷ್ಟು ; ಎಷ್ಟು 
ಎಂ.ಬಿ.ಬಿ.ಎಸ್‌. (M.B.B.S) ಸೀಟುಗಳು ಇವೆ; (ವಿವರ ನೀಡುವುದು) 


(ಆ) ರಾಜ್ಯದಲ್ಲಿರುವ ಆಯುರ್ಮೇದ ವೈದ್ಯಕೀಯ ಕಾಲೇಜುಗಳೆಷ್ಟು; 


(ಇ) ರಾಜ್ಯದಲ್ಲಿ ಎಷ್ಟು ಡೀಮ್ಸ್‌ ಯೂನಿವರ್ಸಿಟಿಗಳಿವೆ ; ಅವುಗಳಲ್ಲಿ ಇರುವ ಸೀಟಿಗಳೆಷ್ಟು ; ರಾಜ್ಯ 
ಸರ್ಕಾರದ ಮೂಲಕ ಎಷ್ಟು ಸೀಟುಗಳನ್ನು 2017-18, 2019-20 ರಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ; 
ಹಾಲೇಜುವಾರು ವಿವರ ನೀಡುವುದು) 


(ಈ) ಡೀಮ್ಸ್‌ ಯೂನಿವರ್ಸಿಟಿಗಳು ರಾಜ್ಯ ಸರ್ಕಾರಕ್ಕೆ ಸೀಟು ನೀಡದೆ ಇದ್ದ ಪ್ರಸಂಗಗಳು ರಾಜ್ಯದಲ್ಲಿ 
ಉಂಟಾಗಿದೆಯೇ ; ಹಾಗಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ; (ವಿವರ ನೀಡುವುದು) 


(ಉ) ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಸಮಸ್ಯೆಗಳಿದೆಯೇ ? (ವಿವರ ನೀಡುವುದು) 


